ಕರ್ನಾಟಕ ವಿಧಾನ ಪರಿಷತ್‌ 


1. ಮಾನ್ಯ ಸದಸ್ಯರ ಹೆಸರು 


2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


: ಶ್ರೀ ಬಿ.ಕೆ.ಹರಿಪ್ರಸಾದ್‌ 
(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


2917 (1114) 


: 29.09.2020 
: ಮಾನ್ಯ ಸಹಕಾರ ಸಜಿ'ವರು 


3 


ಕ್ರ. 


ಸಂ ಪ್ರಶ್ನೆ 


ಉತ್ತರ 


(ಅ) | ರಾಷ್ಟ್ರೀಯ ಸ್ವಯಂಸೇವಕ ಸಂಘದ 
ವಿರುದ್ದ ಸರ್ಕಾರಕ್ಕೆ ದೂರುಗಳು 


ಬಂದಿವೆಯೇ: 


ಇಲ್ಲ. 


ರಾಷ್ಟ್ರೀಯ ಸ್ಥಯಂಸೇವಕ ಸಂಘ 
ನೋಂದಣಿಯಾಗಿದೆಯೇ? 


(ಆ) 


ಸದಸ್ಯತ್ವದ ಪಟ್ಟಿ ಸರ್ಕಾರಕ್ಕೆ 
ಸಲ್ಲಿಸಿ ಸಂವಿಧಾನ ಬದ್ಮವಾಗಿ ಪ್ರತಿ 
ಮೂರು ವರ್ಷಗಳಿಗೊಮ್ಮೆ ಸಂಘದ 
ಚುನಾವಣೆ ನಡೆಯುತ್ತಿದೆಯೇ 
ಮತ್ತು ವಾರ್ಷಿಕ ಲೆಕ್ಕ ಪತ್ರ 
ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತಿದೆಯೇ: 


ರಾಷ್ಟ್ರೀಯ ' ಸ್ವಯಂಸೇವಕ ಸಂಘ 
ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ಕೆ. 
1960 ರಡಿಯಲ್ಲಿ ನೋಂದಣಿ ಆಗಿರುವುದಿಲ್ಲ. 


ಅನ್ವಯಿಸುವುದಿಲ್ಲ. 


ಸದರಿ ಸಂಘಟನೆಯ ರಾಜ್ಯದಲ್ಲಿ 
ಸ್ವಂತ ಅಥವಾ ಬಾಡಿಗೆ ಕಛೇರಿ 
ಹೊಂದಿದೆಯೇ: ' 


ಅನ್ವಯಿಸುವುದಿಲ್ಲ 


ವಿಳಾಸವೇ ಇಲ್ಲದ, 
ನೋಂದಣಿಯಾಗದ, ಸದಸ್ಯತ್ವದ 
ಪಟ್ಟಿ ಸಲ್ಲಿಸದ ಸಂವಿಧಾನ 
ಬದ್ದವಾಗಿ ಚುನಾವಣೆ ನಡೆಸದ, 
ಸಂಘಟನೆಯ "ಆದಾಯ ಖರ್ಚು 
ವೆಚ್ಚಗಳ ಬಗ್ಗೆ ಸರ್ಕಾರಕ್ಕೆ 
ಉತ್ತರದಾಯಿತ್ವ ಸಲ್ಲಿಸದ 
ಸಂಘಟನೆಗಳು ಸರ್ಕಾರಕ್ಕೆ 


ಅರ್ಥಾತ್‌ ಸಮಾಜಕ್ಕೆ 
ವಂಚಿಸಿದಂತಿದ್ದ ಸಮಾಜಯಿತ 
| ಕಾಪಾಡಬಲ್ಲರೇ? 


ಅನ್ನಯಸುವುದಿಲ್ಲ. 


ಸಿಒ 53 ಸಿಎಸ್‌ಆರ್‌ 2020 


ನ್‌ ಸಿ mm 
(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


